ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


: 35 (60) 
: ಶ್ರೀ ಬಿಕೆ. ಹರಿಪ್ರಸಾದ್‌ (ವಿಧಾನಸಭೆಯಿಂದ 


ಚುನಾಯಿತರಾದವರು) 


: 21-09-2020 
: ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು 


ಕ ಪಶ್ನೆ ಉತ್ತರ 

ಸಂ 

ಅ. [ಸರ್ಕಾರಿ ಶಾಲೆಗಳನ್ನು ಜಾಗತಿಕ ಮಟ್ಟಕ್ಕೆ ಹೌದು, ಆಲೋಚಿಸಲಾಗಿದೆ. 
ಕೊಂಡೊಯ್ಯುವ ಸಂಬಂಧ ಕನ್ನಡ ಮತ್ತು 
ಆಂಗ್ಲ ಭಾಷೆಯ ಬೋಧನೆ ನೀಡುವ 
ಹೊಸ ಚಿಂತನೆಯನ್ನು ಸರ್ಕಾರ 
ಆಲೋಚಿಸಿದೆಯೇ; 

ಆ. [ಹಾಗಿದ್ದಲ್ಲಿ ಇದರಿಂದ ಕನ್ನಡ ಕನ್ನಡ ಭಾಷೆಯನ್ನು ನಿರ್ಲಕ್ಷಿಸಲಾಗುತ್ತಿಲ್ಲ ಕಾರಣ, 
ಬೋಧನೆಯನ್ನು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್‌ ಭಾಷೆಯನ್ನು 
ನಿರ್ಲಕ್ಷಿಸಿದಂತಾಗುವುದಿಲ್ಲವೇ; ಕನ್ನಡ | ಬೋಧಿಸುವ ಸಂಬಂಧ ಕನ್ನಡ ಭಾಷೆಗೆ 
ಭಾಷೆಯ  ಬೋಧನೆಯೊಂದಿಗೆ ಆಂಗ್ಲ | ಸಂಬಂಧಿಸಿದಂತೆ ಗುರುಚೇತನದ ಮಾಡ್ಕೂಲ್‌ಗಳನ್ನು 
ಭಾಷೆಯನ್ನು ಬೋಧಿಸುವ ಸಂಬಂಧ ಆಯ್ಕೆ ಮಾಡಿಕೊಳ್ಳುವ ಶಿಕ್ಷಕರಿಗೆ ತರಬೇತಿಯನ್ನು 
ಅನುಸರಿಸಲಾಗುವ ಹಮ್ಮಿಕೊಳ್ಳಲಾಗುತ್ತಿದೆ. ಆಂಗ್ಲ ಭಾಷೆಯ ಬೋಧನೆ 
ಮಾರ್ಗೋಪಾಯಗಳೇನು? ಮಾಡಲು ಪ್ರಾಥಮಿಕ/ಹಿರಿಯ ಪ್ರಾಥಮಿಕ ಶಿಕ್ಷಕರಿಗೆ ಈ 


ಕೆಳಕಂಡ ತರಬೇತಿಯನ್ನು ನೀಡಲಾಗುತ್ತಿದೆ. 

1. EMTIP (English Medium Teachers 
Induction Programme) 1 & 2 1001 ಆಂಗ 
ಮಾಧ್ಯಮ ತರಗತಿಯಲ್ಲಿ ಆಂಗ್ಲ ಭಾಷೆಯಲ್ಲಿ 
ಬೋಧಿಸಲು (ಓರಿಯೆಂಟೇಷನ್‌ ತರಬೇತಿ) 
ತರಬೇತಿಯನ್ನು ನೀಡಲಾಗಿದೆ. 

1ನೇ ತರಗತಿ-15 ದಿನಗಳು, 
2ನೇ ತರಗತಿಯ ಶಿಕ್ಷಕರಿಗೆ -06 ದಿನಗಳು 
2. ELEP Basic and Advanced. (English 


Langauage Enhancement Programme) 
ಪ್ರಾಥಮಿಕ ಶಾಲೆಗಳಲ್ಲಿ ಆಂಗ್ಲ ಭಾಷೆಯನ್ನು 


ಬೋಧಿಸುವ ಶಿಕ್ಷಕರಿಗೆ 15 ದಿನಗಳ ಬೇಸಿಕ್‌ 
ತರಬೇತಿಯನ್ನು ಹಾಗೂ 20 ದಿನಗಳೆ 
ತರಬೇತಿಯನ್ನು ನೀಡಲಾಗುತ್ತಿದೆ. 

3. PDP-Basic : 2020-21ನೇ ಸಾಲಿನ ಹೊಸ 
ಕಾರ್ಯಕ್ರಮವಾಗಿರುತ್ತದೆ. ಪ್ರಾಥಮಿಕ ಶಾಲೆಯಲ್ಲಿನ 
1 ರಿಂದ 5 ನೇ ತರಗತಿಯಲ್ಲಿ ಬೋಧನೆಯಲ್ಲಿ 
ತೊಡಗಿರುವ ಶಿಕ್ಷಕರಿಗೆ, ಈ ಕಾರ್ಯಕ್ರಮದಡಿಯಲ್ಲಿ 


RIESI-Bangalore ಸಂಸ್ಥೆಯವರಿಂದಲೇ 
ನೇರವಾಗಿ 15 ದಿನಗಳ ತರಬೇತಿಯನ್ನು 


ನೀಡುವುದು ಹಾಗೊ ತರಬೇತಿಯ ನಂತರದಲ್ಲಿ 
ಆನ್‌ಲೈನ್‌ ಮೂಲಕ ಬೋಧನೆಯಲ್ಲಿನ 
ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮವಹಿಸುವುದಾಗಿದೆ. 
ಈ ಕಾರ್ಯಕ್ರಮವನ್ನು ಈ ವರ್ಷದಿಂದ ಅನುಷ್ಠಾನ 
ಮಾಡಲಾಗುತ್ತಿದೆ. ಪ್ರತಿ ಜಿಲ್ಲೆಯಿಂದ 12 ಶಿಕ್ಷಕರನ್ನು |. 
ಈ ತರಬೇತಿಗೆ ಆಯ್ಕೆ ಮಾಡಲಾಗಿದೆ (408 
ಶಿಕ್ಷಕರಿಗೆ ತರಬೇತಿ ನೀಡುವ ಗುರಿ ಇರುತ್ತದೆ.) 


. RIESI-Bangalore ಸಂಸ್ಥೆಯವರು CELT 


(Certificate course in English Language 
Teaching) ಪ್ರಾಥಮಿಕ ಹಾಗೂ ಪೌಢಶಾಲೆಯ 
ತಲಾ 30 ಶಿಕ್ಷಕರುಗೆ 30 ದಿನಗಳ ಕಾಲ ಸನಿವಾಸ 
ತರಬೇತಿಯನ್ನು ಪ್ರತಿ ವರ್ಷ ನೀಡಲಾಗುತ್ತಿದೆ. 


. ಅಲ್ಲದೆ, ಕನ್ನಡ ಮತ್ತು ಇಂಗ್ಲೀಷ್‌ ಭಾಷೆಗಳನ್ನು 


ವೈಜ್ಞಾನಿಕವಾಗಿ ಕಲಿಸಲು ಅನುಕೂಲವಾಗುವಂತೆ 
ರಾಜ್ಯದ ನಾಲ್ಕು ಕಂದಾಯ ವಿಭಾಗ ಕೇಂದಗಳಲ್ಲಿ 
ಆಲೂರು ವೆಂಕಟರಾವ್‌ ಭಾಷಾ ಕೇಂದ್ರಗಳನ್ನು 


ಸ್ಥಾಪಿಸಲಾಗಿದೆ. ಈ ಕೇಂದಗಳನ್ನು 
ಸುಸಜ್ಜಿತಗೊಳಿಸುವ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


ಅಪಿ 28 ಪಿಎಂಎ 2020 


EE 


a ಕುಮಾರ್‌) 


ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು. 


